ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


Nr 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


: 993 

: ಶ್ರೀ ಕೆ.ಎ.ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) 
: 12.03.2020 

: ಜಲಸಂಪನ್ಮೂಲ ಸಚಿವರು 


ಪ್ರಶ್ನೆಗಳು 


ಉತ್ತರಗಳು 


ರಾಜ್ಯದೆ ಬಯಲ `ಸೀಮೆಗಳಿಗೆ `ಶಾಶ್ವತ 
ಕುಡಿಯುವ ನೀರನ್ನು ಒದಗಿಸುವ 
ಸಲುವಾಗಿ ಎತ್ತಿನಹೊಳೆ ಯೋಜನೆಯನ್ನು 
ಯಾವಾಗ ಪ್ರಾರಂಭ ತಣಡಲರುಳು 
(ಮಾಹಿತಿ ನೀಡುವುದು) 


ಎತ್ತನಹೊಳ ಸಮಗ್ರ ಕುಡಿಯುವ ನೀರಿನ ಹೋಜನೆಯ ಪರಿಷ್ಕೃತ 
ವಿವರವಾದ ಯೋಜನಾ ವರದಿಗೆ ದಿನಾಂಕ:17.02.2014 ರಲ್ಲಿ 
ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದ್ದು, ಸದರಿ ಯೋಜನೆಯನ್ನು 
2014ನೇ ಸಾಲಿನಲ್ಲಿ ಪ್ರಾರಂಭ ಮಾಡಲಾಗಿರುತ್ತದೆ. 


ಆ) 


ಗ ಮಾಹ ಇವಗನಹನ್ಕಾ] 


ಮಾಡಿದ್ದ 
ಅಂಕಿ 


ಪ್ರಾರಂಭಿಸುವಾಗ ನಿಗದಿ 
ಯೋಜನಾ ವೆಚ್ಚವೆಷ್ಟು; 
ಅಂಶಗಳನ್ನು ಒದಗಿಸುವುದು; 


ಎತ್ತನಹೊಳ ಸಮಗ ಕುಡಿಯುವ ನಾಕನ`ಯೋಜನೆಯೆ'ರೂ.8323.50 
ಕೋಟಿ ಮೊತ್ತದ ಯೋಜನಾ ವರದಿಗೆ ದಿನಾಂಕ:13.7.2012 ರಲ್ಲಿ 
ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 


ಇ) 


ಕ್‌ `ಹೋಜನಾ ಕಾಮಗಾರಿಗೆ ಹಾಲಿ 
ನಿಗದಿ ಮಾಡಿರುವ ಯೋಜನಾ 
ವೆಚ್ಚವೆಷ್ಟು; ಏಕೆ ಹೆಚ್ಚಿಗೆ ಮಾಡಲಾಗಿದೆ; 
ಎಂಬ ಕುರಿತು ಸಂಪೂರ್ಣ ಮಾಹಿತಿ 
ನೀಡುವುದು; 


ಎತ್ತಿನೆಹೊಳ `ಸಮಗ್ರ `` ಕುಡಿಯುವ ನೀನನ ಯೋಜನೆಯ 
ರೂ.12,912.36 ಕೋಟಿ ಮೊತ್ತದ ಪರಿಷ್ಕಶ ಯೋಜನಾ ವರದಿಗೆ 
ಸರ್ಕಾರದಿಂದ ದಿನಾಂಕ: 17.2.2014 ರಲ್ಲಿ ಆಡಳಿತಾತ್ಮಕ ಅನುಮೋದನೆ 


ನೀಡಲಾಗಿದ್ದು, ಪ್ರಸ್ತುತ ಹಾಲಿ ದರ ಸೂಚಿಯಂತೆ ಯೋಜನಾ 
ವರದಿಯನ್ನು ಪುನರ್‌ ಪರಿಷ್ಠರಿಸಲಾಗುತ್ತಿದ್ದು, ಅಂದಾಜು ಮೊತ್ತವು 
ಸುಮಾರು ರೂ.24,982.00 ಕೋಟಿಗಳಾಗಬಹುದೆಂದು 


ಅಂದಾಜಿಸಲಾಗಿದೆ. ಯೋಜನಾ ಅಂದಾಜು ಮೊತ್ತವು ಹೆಚ್ಚಾಗಲು 
ಪ್ರಮುಖ ಕಾರಣಗಳು ಈ ಕೆಳಗಿನಂತಿವೆ : 
Y 2014 ರಲ್ಲಿ ಅನುಮೋದನೆಯಾಗಿರುವ ಪರಿಷ್ಕತ ಯೋಜನಾ 
ಸನಂ ಹಳೆಯ ಭೂಸ್ಪಾಧೀನ ಕಾಯ್ದೆ ಅನ್ವಯ 
ಮೀನುಗಳ ಭೂಸ್ಥಾಧೀನಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು, ಪ್ರಸ್ತುತ 
ಹೊಸ ಭೂಸ್ಸಾಧೀನ "ಕಾಯ್ದೆಯು 2014 ರಲ್ಲಿ ಜಾರಿಗೆ "ಬಂದಿದ್ದು, 
ಇದರಿಂದಾಗಿ 'ಫರಿಹಾರ ಮೊತ್ತವನ್ನು ಮಾರುಕಟ್ಟೆ ದರದ 4 ಪಟ್ಟ 
ರಷ್ಟು ವಿತರಣೆ ಮಾಡಬೇಕಾಗಿರುವುದರಿಂದ ಅಂದಾಜು ಮೊತ್ತವು 
ಹೆಚ್ಚಾಗಿರುತ್ತದೆ. 
2014ರಲ್ಲಿ ಅನುಮೋದನೆಯಾಗಿರುವ ಅಂದಾಜನ್ನು 2013-14ನೇ 
ಸಾಲಿನ ದರಪಟ್ಟಿ ಅನ್ವಯ ತಯಾರಿಸಲಾಗಿದ್ದು, ಪ್ರಸ್ತುತ 
2019-20ನೇ ಸಾಲಿನ ದರೆ ಪಟ್ಟಿ ಅನ್ಹ್ವಯ ಪರಿಷ್ಠರಿಸಲಾಗುತ್ತಿದ. 
ದರ ಪಟ್ಟಿಯಲ್ಲಿನ ಹೆಚ್ಚಳವು ಪ್ರತಿ ವರ್ಷ ಸರಾಸರಿ ಶೇ.10 ರಷ್ಟು 
ಎಂದು 'ಅಂದಾಜಿಸಿದ್ದು, ಇದರನ್ವಯ ಸುಮಾರು ರೂ.7200. 00 
ಕೋಟಿ ಹೆಚ್ಚುವರಿಯಾಗುವುದು. 
ಇದು ಕುಡಿಯುವ ನೀರಿನ ಯೋಜನೆಯಾಗಿರುವುದರಿಂದ ನೀರು 
ಪೋಲಾಗುವುದನ್ನು ಕಡಿಮೆ ಮಾಡಲು ಕಾಮಗಾರಿ ನಿರ್ವಹಣೆ 
ಸಂದರ್ಭದಲ್ಲಿ ಕಾಮಗಾರಿಯ ಸ್ಥಳಕ್ಕೆ ಅನುಗುಣವಾಗಿ ಕೆಲವು 
ಸ್ಪಕ್ಷರ್ಸ್‌ಗಳನ್ನು (ಮೇಲ್ಲಾಲುವೆ, ಸುರಂಗ, ಕಟ್‌ & ಕವರ್‌ ಡಕ್ಸ್‌ 
ಪೊಟ್‌ಗಳು, ರೆಗ್ಯೂಲೇಟರ್‌ಗಳು ಘಿಕಿಡಚಪುಗಳು 
ನಿರ್ವಹಿಸುವುದು ಅವಶ್ಯಕವಾಗಿರುತ್ತದೆ. 


ಕಸಂ 


ಪ್ರಶ್ನೆಗಳು 


ಉತ್ತರಗಳು 


ಅನುಮೋದನೆಯಾಗಿರುವ ಯೋಜನಾ ವರದಿಯಲ್ಲಿ ಫೀಡರ್‌ 
ಕಾಲುವೆಗಳಿಗೆ ತೆರದ ನಾಲೆ ನಿರ್ಮಿಸಲು ಅವಕಾಶ ಕಲ್ಪಿಸಿದ್ದು, 
ಇದು ಕುಡಿಯುವ ನೀರಿನ ಯೋಜನೆಯಾಗಿರುವುದರಿಂದ ನೀರು 
ಪೋಲಾಗುವುದನ್ನು ಕಡಿಮೆ ಮಾಡಲು, ನೀರಿನ ಮಾಲಿನ್ಯವನ್ನು 
ಮತ್ತು ಅಕ್ರಮ ನೀರು ಸೆಳೆಯುವಿಕೆಯನ್ನು ತಪ್ಪಿಸುವ ಸಲುವಾಗಿ 


ತೆರೆದ ನಾಲೆಯ ಬದಲಾಗಿ ಪೈಪ್‌ ಲೈನ್‌ ಅಳವಡಿಸಿವುದು 
ಸೂಕ್ತವೆಂದು ಅಂದಾಜು ಪರಿಶೀಲನಾ ಸಮಿತಿಯು 


ಅಭಿಪ್ರಾಯಿಸಿದ್ದು, ಅದರಂತೆ ಕ್ರಮ ಕೈಗೊಳ್ಳಲಾಗಿರುತ್ತದೆ. 
ಅನುಮೋದನೆಯಾಗಿರುವ ಯೋಜನಾ ವರದಿಯಲ್ಲಿ ಯಾವುದೇ 
ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಅವಕಾಶ ಕಲ್ಪಿಸಿರಲಿಲ್ಲ. ಆದರೆ, 
ಸ್ಥಳೀಯ ಜನಪ್ರತಿ ನಿಧಿಗಳು/ ರೈತರು/ ಸಾರ್ವಜನಿಕರ 
ಒತ್ತಾಯದ ಮೇರೆಗೆ ಹಾಗೂ ಎತ್ತಿನಹೊಳೆ ಯೋಜನಾ 
ಕಾಮಗಾರಿಗಳಿಗೆ ' ಪೂರಕವಾಗಿ ಯೋಜನಾ ವ್ಯಾಪ್ತಿಯ 
ಪ್ರದೇಶದಲ್ಲಿ ಹಲವು ರಸ್ತೆ ಅಭಿವೃದ್ಧಿ ಕಾಮಗಾರಿಗಳನ್ನು 
ಕೈಗೊಳ್ಳಲಾಗಿರುತ್ತದೆ. i 

ಕೆ.ಪಿ.ಟಿ.ಸಿ.ಎಲ್‌ ರವರ ಸಲಹೆಯಂತೆ ಹೆಚ್ಚುವರಿ ವಿದ್ಯುತ್‌ ಉಪ 
ಸ್ಥಾವರವನ್ನು ನಿರ್ಮಿಸಲು ಅವಕಾಶ ಮಾಡಲಾಗಿರುತ್ತದೆ. 

ಗುತ್ತಿಗೆ ಕರಾರಿನಲ್ಲಿ pce 
ಅವಕಾಶವಿದ್ದು, ಕಾಮಗಾರಿ ಅನುಷ್ಠಾನದ ಅವಧಿಯಲ್ಲಿ 
ಉಂಟಾಗುವ ಬೆಲೆ ವ್ಯತ್ಯಾಸದಿಂದಾಗಿ ಮತ್ತು ಟೆಂಡರ್‌ 
ಪ್ರೀಮಿಯಂನಿಂದಾಗಿ ಉಂಟಾಗಿರುವ ಹೆಚ್ಚಳದಿಂದಾಗಿ. 


variation clause 


ಈ] 


ತುಮಕೂರು 
ತಾಲ್ಲೂಕಿನ ಭೈರಗೊಂಡ್ಲುವಿನಲ್ಲಿ ರೂ.700 
ಕೋಟಿ ವೆಚ್ಚದಲ್ಲಿ ಜಲಾಶಯ ನಿರ್ಮಾಣ 
ಮಾಡುವ ಕಾಮಗಾರಿಯು ಪ್ರಗತಿ 
ಕಾರ್ಯ ಯಾವ ಹಂತದಲ್ಲಿದೆ; 
(ಸಂಪೂರ್ಣ ವಿವರ ನೀಡುವುದು) 


ಜಿಲ್ಲೆ ತೊರಟಗಕ ಫೈರಗೊಂಡ್ಲು ಜಲಾಶಯ ನಿರ್ಮಾಣ ಕಾಮಗಾರಿಗೆ ಸಂಬಂಧಿಸಿದಂತೆ, 


ಟೆಂಡರ್‌ ಆಧಾರದ ಮೇಲೆ ಕಾಮಗಾರಿಯನ್ನು ಗುತ್ತಿಗೆ ದಾರರಿಗೆ 
ವಹಿಸಲಾಗಿದ್ದು,  ಭೂಸ್ಥಾಧೀನ ಪ್ರಕ್ರಿಯೆಯನ್ನು ಕೈಗೊಳ್ಳುವ 
ಸಂದರ್ಭದಲ್ಲಿ ಕೊರಟಗೆರೆ ತಾಲ್ಲೂಕಿನ ರೈತರು ದೊಡ್ಡಬಳ್ಳಾಪುರ 
ತಾಲ್ಲೂಕಿನ ರೈತರಿಗೆ ನೀಡುವ ಪರಿಹಾರದರದಂತೆ ಕೊರಟಗೆರೆ 
ರೈತರಿಗೂ ಸಹಾ ಏಕರೂಪದರ ನೀಡಲು ಒತ್ತಾಯಿಸಿದ್ದರಿಂದ 
ಕಾಮಗಾರಿಗಳಿಗೆ ಅಡತಡೆ ಉಂಟಾಗಿರುತ್ತದೆ. 


ಉ) 


ಎತ್ತಿನೆಹೊಳೆ ಯೋಜನೆಯ 
ಕಾಮಗಾರಿಯನ್ನು ಸಂಪೂರ್ಣವಾಗಿ 
ಯಾವಾಗ ಪೂರ್ಣಗೊಳಿಸಲಾಗುವುದು? 


ಈ ಯೋಜನೆಯನ್ನು 7037ನೇ ಸಾಲಿನಲ್ಲಿ ಪೊರ್ಣಗೊಳಿಸಲು 
ಯೋಜಿಸಲಾಗಿರುತ್ತದೆ. 


ಸಂಖ್ಯೆ: ಜಸಂಅ 16 ಡಬ್ಬೂ ಹೌಲ್‌ಎ 2020 


ps ನಾನ್‌ 
ಮೇಶ್‌ ಲ. ಜಾರಕಿಹೊಳಿ) 
ಜಲಸಂಪನ್ಮೂಲ ಸಚಿವರು 
(ಬೃಹತ್‌ ಮತ್ತು ಮಧ್ಯಮ ನೀರಾವರಿ) 


